ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಡಾ: ತೇಜಸ್ಥಿನಿ ಗೌಡ 
(ವಿಧಾನ ಸಭಾ ಕ್ಷೇತ್ರ 

° 107 

- 16.02.2022 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಪ್ರಶ್ನೆ 


ಘಾತ್ತರ 


ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಗ್ರೀನ್‌ 
ಫಾರ್ಮಿಂಗ್‌ (ಹಸಿರು ಕೃಷಿ) ಎಂಬ ನದಿ 
ಪಾತ್ರದ ಇಕ್ಕೆಲಗಳಲ್ಲಿ ಐದು ಕಿ.ಮೀ. 
ವ್ಯಾಪ್ತಿಯಲ್ಲಿ ಸಾವಯವ ಕೃಷಿ ಸಾಧನೆಗೆ 
ಯೋಜನೆ ಘೋಷಿಸಲಾಗಿದ್ದು, ಇದಕ್ಕಾಗಿ 
ಅಪಾರ ಪ್ರಮಾಣದ .ದನದ ಗೊಬ್ಬರ 
ಬೇಕಾಗಿರುವುದನ್ನು ಸರ್ಕಾರ 
ಗಮನಿಸಿದೆಯೇ? 


ಈ ಕುರಿತು ಈವರೆಗೂ ರಾಜ ಸರ್ಕಾರಕ್ಕೆ ಯೋಜನೆಯ ವಿವರ 


$ 
ಬಂದಿರುವುದಿಲ್ಲ. 


ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದ ಗೊಬ್ಬರ 


(ಸಾವಯವ) ಉತ್ಪಾದನೆಗೆ ಯಾವ: 


ರೀತಿಯಲ್ಲಿ ಜಾನುವಾರುಗಳ ಸಂಖ್ಯೆಯನ್ನು 
ಹೆಚ್ಚಿಸುವ ಯೋಜನೆ ಇದೆ;. 


ರಾಜ್ಯದಲ್ಲಿರುವ ಗೋಶಾಲೆಗಳು 
ಸುಗಮವಾಗಿ ನಡೆಯುತ್ತಿವೆಯೆ; ಎಷ್ಟು 
ಸಂಖ್ಯೆಯ ಗೋವುಗಳು ಈ ಆಶ್ರಮಗಳಲ್ಲಿವೆ; 
ಗೋವುಗಳಿಗೆ ಬೇಕಾದ ಆಹಾರ ಭದ್ರತೆಗಾಗಿ 
ಅಗತ್ಯವಿರುವ. 'ಗೋಮಾಳ'ಗಳನ್ನು 
ಕಂದಾಯ ಇಲಾಖೆ ಸಂರಕ್ಷಿಸಿ ನೀಡಿದೆಯೇ? 
(ಈ ಬಗ್ಗೆ ಪಶುಸಂಗೋಪನಾ, ಇಲಾಖೆಯಲ್ಲಿ 
ಲಭ್ಯವಿರುವ ಮಾಹಿತಿ ಒದಗಿಸುವುದು) 


ರಾಜ್ಯದಲ್ಲಿ ಒಟ್ಟು 17 ಖಾಸಗಿ ಗೋಶಾಲೆಗಳಿದ್ದು ' ಇವುಗಳು 


ಸುಗಮವಾಗಿ ನಡೆಯುತ್ತಿವೆ. 


ಪ್ರಸುತ ಈ ಗೋಶಾಲೆಗಳಲ್ಲಿ ಒಟ್ಟು 35,418 ಜಾನುವಾರುಗಳಿವೆ. 


ಗೋವುಗಳಿಗೆ ಬೇಕಾದ ಆಹಾರ 


ಭದತೆಗಾಗಿ 


ಅಗತ್ಯವಿರುವ 


ಗೋಮಾಳಗಳನ್ನು ಕಂದಾಯ ಇಲಾಖೆಯಿಂದ ಸಂರಕ್ಷಿಸಲಾಗುತ್ತಿದೆ. 


ಪಸಂಮೀ ಇ-27 ಸಲೆವಿ 2021 


/ 


ಪ್ರಭು ಬ”'ಚ 
ಪಶುಸಂಗೋಪನೆ 


PR 


Y 


ಕ್‌ 


(~ 


ಚಿವರು, 


